ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1221(1436) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಮೀೀಮಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ವಿಷಯ : ಉಡುಪಿ ಜಿಲ್ಲೆಯಲ್ಲಿ ಮರೀನಾ ನಿರ್ಮಾಣದ ಕುರಿತು 


(ಅ) ಉಡುಪಿ ಜಿಲ್ಲೆಯಲ್ಲಿ ಮರೀನಾ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕರಡು ಯೋಜನೆ 
ರೂಪಿಸಲಾಗಿದೆಯೆೇಳ; ಅದಕ್ಕೆ ತಗಲುವ ಅಂದಾಜು ವೆಚ್ಚ್‌ ಎಷ್ಟು; (ಯೋಜನೆಯ ಡಿಪಿಆರ್‌ 
ಮತ್ತು ಅಂದಾಜು ವೆಚ್ಚದ ಪ್ರತಿಯನ್ನು ಒದಗಿಸುವುದು) 


(ಆ) ರಾಷ್ಟ್ರೀಯ ಜಲಹೆದ್ದಾರಿ 105 (ಉದ್ಯಾವರ ಹೊಳೆ) ಇಲ್ಲಿ ಒಳನಾಡು ಸರಕು ಸಾಗಾಣಿಕೆಗೆ 
ಸಂಬಂಧಿಸಿದಂತೆ ಅಭಿವೃದ್ದಿಪಡಿಸುವ ಯಾವುದಾದರೂ ಯೋಜನೆಗಳು ರಾಜ್ಯ ಸರ್ಕಾರದ 
ಮುಂದಿದೆಯೇ; ಈ ಜಲಮಾರ್ಗವು ಉದ್ದೇಶಿತ ಮರೀನಾ ಯೋಜನೆಯ ಭಾಗವಾಗಿದೆಯೇಃ; 


(ಇ) ಅದಾನಿ ಯುಪಿಸಿಎಲ್‌ ಪ್ರಸ್ತಾಪಿಸಿರುವ ವಿಸರಣಾ ಯೋಜನೆಯಲ್ಲಿ ಪ್ರಸ್ತಾಪಿತ ಹೆಚ್ಚುವರಿ 
ಜಾಗವು ಉದ್ಯಾವರ ಹೊಳೆಯ ದಂಡೆಯಲ್ಲಿ ಬರುತ್ತದೆಯೇ? 


